4 


[tS 


ಕರ್ನಾಟಕ ವಿಧಾನ ಪರಿಷತ್ತು 


ಮಾಡುತ್ತಿರುವುದರಿಂದ ರೈತರಿಗೆ ಮತ್ತು 
ಸಾರ್ವಜನಿಕರಿಗೆ 
ತೊಂದರೆಯಾಗುತ್ತಿರುವುದು 
ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ 


1 [ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 170 
[+] ~ KN 
2 1ಸದಸ್ಯರ ಹೆಸರು ಶ್ರೀ ಕೆ.ಟಿ.ಶ್ರೀಕಂಠೇಗೌಡ (ಪದವೀಧರರರ ಕ್ಟೇತ್ರ) 
737 ಉತರನಬೇಕಾದ ದನಾಂಕ 7573015 
4 [ನಾನವನ ಸಚಿವರು ಕಂದಾಯ ಹಚೆವರು 
[ಕ್ರಮ | 
IM ಉತ್ತರ 
ಸಂಚ ಪಶ್ನೆ ಉತ್ತ 
ಅ) | ಕಂದಾಯ ಇಲಾಖೆಯಲ್ಲಿ ಮಂಜೂರಾದ ಭೂಮಾಪನ ಕಂದಾಯ ವ್ಯವಸ್ಥ ಮತ್ತು 
ಒಟ್ಟು.': ಸರ್ವೇಯರ್‌ ಹುಬ್ದೆಗಳೆಷ್ಟು: ಭೂದಾಖಲೆಗಳ ಇಲಾಖೆಗೆ ಸಂಬಂಧಿಸಿದಂತೆ ಒಟ್ಟು 
ಇದರಲ್ಲಿ ಬಾಲಿ” ಇರುವ ಹುದ್ದೆಗಳ | 4020 ಸರ್ವೆಯರ್‌ ಹುದ್ದೆಗಳು ಮಂಜೂರಾಗಿದ್ದು, 
ಸಂಖ್ಯೆ ಎಷ್ಟು; ಇದರಲ್ಲಿ 354 ಸರ್ವೇಯರ್‌ ಹುದ್ದೆ ಖಾಲಿ ಇರುತ್ತದೆ: 
ಮಂಜೂರು | ಫರ್ತಿ ಖಾಲ 
4020 3666 354 
ಆ) | ಸರ್ಮೇಯರ್‌ಗಳು ಸರ್ವೇ ಕಾರ್ಯ " ಬಂದಿದೆ 
ಮಾಡಲು ವಿಳಂಬ | 


ಭೂಮಾಪನ : ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳ ಇಲಾಖೆಯಲ್ಲಿ ಅಳತೆ ಕೋರಿ ಬರುವ 
ಅರ್ಜಿಗಳನ್ನು ONLINE ನಲ್ಲಿ ಸ್ವೀಕರಿಸಿ, ಅಳತೆಗೆ 
ನೀಡಿ  ಅಳತೆಯಾದ ನಂತರ" ಭೂಮಾಪಕರು | 
ONLINE ನಲ್ಲಿ ಕಡತಗಳನ್ನು ಬp।ಂad ಮಾಡಲು 
ಅವಕಾಶ ಕಟ್ಟಿಸಲಾಗಿದೆ. ಹಾಗೂ ಕಡತಗಳ ಬಾಬ್ದು 
ಪರಿಶೀಲನೆ ಮತ್ತು ಅನುಮೋದನೆಯನ್ನು ಸಹ 
ONLINE ನಲ್ಲೇ ನಿರ್ವಹಿಸಲಾಗುತ್ತಿದೆ. ಪ್ರತಿ 
ಹಂತದಲ್ಲಿಯೂ  F1I್ಜ೯O (ಸರದಿ ಸಾಲಿನಂತೆ) 
ಕಡತಗಳನ್ನು ನಿರ್ವಹಿಸಲಾಗುತ್ತಿದೆ. 

ಸ್ವೀಕರಿಸಿದ ಕಡತಗಳನ್ನು ಗಣಕ 
ವ್ಯವಸ್ಥೆಯ ಮೂಲಕ ನಿರ್ವಹಿಸಲಾಗುತ್ತಿದ್ದು ಕಡತ 
ನಿರ್ವಹಣೆಯಲ್ಲಿ ಯಾವುದೇ ಹಂತದಲ್ಲಿ ಅಧಿಕಾರಿ/ 
ಸಿಬ್ಬಂದಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿರುವುದು 
ಮೋಜಿಣಿ ವ್ಯವಸ್ಥೆಯಲ್ಲಿ ಕಂಡು ಬಂದಲ್ಲಿ ಅಂತಹವರ 


ಎಲ್ಲಾ 
೫ 


ವಿರುದ್ಧ ಇಲಾಖಾ ವತಿಯಿಂದ ಅಂತಹವರಿಗೆ | 
ನೋಟೀಸ್‌ / ಕಾರಣ ಕೇಳಿ ನೋಟೀಸ್‌ ನೀಡಿ 
ವಿಚಾರಣೆಯನ್ನು ಮಾಡಿ ಶಿಸ್ತುಕ್ರಮ ಕೈಗೊಂಡು 


| ದಂಡನೆಯನ್ನು ವಿಧಿಸಲಾಗುತ್ತಿದೆ. 


ಇ) | ಸರ್ಕಾರ ಅಗತ್ಯ ಸರ್ಮೇಯವರುಗಳನ್ನು 
ನೇಮಿಸಿ ಸೆಕಾಲದಲ್ಲಿ ರೈತರಿಗೆ ಸೇವೆ 
ಒದಗಿಸಲು ಕೈಗೊಂಡ ಕ್ರಮಗಳೇನು? 
(ವಿವರ ನೀಡುವುದು) 


ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳ ಇಲಾಖೆಯಲ್ಲಿ 2013 ರಿಂದ 2018 ರವರೆಗೆ 
ಒಟ್ಟು-2983 ಭೂಮಾಪಕರ ಹುದ್ದೆಗಳನ್ನು ಭರ್ತಿ 
ಮಾಡಲಾಗಿದೆ. , 


"ಮುಂಬಡ್ತಿಗೆ ಮೀಸಲಾದ ಹುದ್ದೆಗಳನ್ನು 


ಭರ್ತಿ ಮಾಡಲು ಕ್ರಮವಹಿಸಲಾಗುತ್ತಿದೆ. 


ಕಂಇ 60 ಎಜೆಎಸ್‌ 2019 


oh 
(ಆರ್‌.ವಿ. ದೇಶಪಾಂಡೆ) 
ಕಂದಾಯ ಸಚಿವರು 


\ 


